ಸದಸ್ಯರ ಹೆಸರು 

ಚುಕ್ಕೆ. ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


3 


ಕರ್ನಾಟಕ ವಿಧಾನ ಪರಿಷತ್ತು 


1659 
20.03.2020, 


ಸಚಿವರು 


ಪ್ರಶ್ನೆಗಳು 

ಪಶುಸಂಗೋಪನೆ' 'ಜಲಾಖೆಯ' ' ಅಧೀನದಲ್ಲಿ 
ಬರುವ ಸಾರ್ವಜನಿಕ ನಿಗಮಗಳ ಸಂಪನಿಗಳು 
ಶಾಸನಬದ್ಧ ಮಂಡಳಿಗಳು, ಉದ್ದಿಮೆಗಳು, 
ಅಂಗ ಸಂಸ್ಥೆಗಳು ಮತ್ತು ಸೊಸೈಟಿಗಳು ಹಾಗೂ 
ಇತರೆ ಎಷ್ಟಿವೆ; ಅವು ಯಾವುವು; 
(ಇಲಾಖೆವಾರು ಮಾಹಿತಿ ನೀಡುವುದು) 

ಸದರಿ ಇಲಾಖೆಯಡಿ 'ಹಾಲಿ' ಜಾರಿಯಲ್ಲಿರುವ 
ಕೇಂದ್ರ. ಸರ್ಕಾರದ ಪುರಸ್ಕೃತ /ಪ್ರಾಯೋಜಿಶ/ 
ಇತರೆ ಯೋಜನೆಗಳಾವುವು: ಸದರಿ 
ಯೋಜನೆಗಳಿಗೆ 2019-20ನೇ ಸಾಲಿನಲ್ಲಿ ಎಷ್ಟು 
ಹಣ ಬಂದಿದೆ. ಇನ್ನೂ ಎಷ್ಟು ಹಣ 
ಬರಬೇಕಿದೆ: (ಯೋಜನಾವಾರು ಮಾಹಿತಿ 
ನೀಡುವುದು). 


ಇಲಾಖೆಯ ಅಧೀನದಲ್ಲಿ ಬರುವ ಸಂಸ್ಥೆಗಳು 


ಎಷ್ಟು ಹಣವನ್ನು ಬ್ಯಾಂಕ್‌ನಲ್ಲಿ ಎಫ್‌.ಡಿ ಇಟ್ಟಿವೆ: 


ಎಫ್‌.ಡಿ ಇಡಲು ಕಾರಣಗಳೇನು: ಈ 
ಹಣವನ್ನು ಯಾವಾಗ 
ಉಪಯೋಗಿಸಲಾಗುವುದು: ಸಂಸ್ಥೆವಾರು 


ರಾಹಿತಿ ನೀಡುವುದು? 


ಪಸಂಮೀ 135 ಸಲೆವಿ 2020 


ಶ್ರೀ ಆರ್‌ ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ 


ಮಾನ್ಯ ಪಶುಸಂಗೋಪನೆ, ಹಜ್‌ ಹಾಗೂ 


ಉತ್ತರಗಳು 
ಇಲಾಖೆಯಡಿ ನಾಲ್ಕು ನಿ 
ವಿವರಗಳನ್ನು ಅನುಬಂಥಢ- 


ಸದರಿ ಮಾಹಿಶಿಯನ್ನು ಅನುಬಂಧ-3 ರಲ್ಲಿ 


ಇರಿಸಲಾಗಿದೆ. 


ಅನುಬಂಧ -ಃ 


ಸಾಕಾಣಿಕೆದಾರರ ಸಂಘಗಳ 
ಮಹಾಮಂಡಳ ನಿಯಮಿತ. 


ಬಳ್ಳಾರಿ ರಸ್ತೆ. ಹೆಬ್ಬಾಳ, 
ಬೆಂಗಳೂರು-56೦ ೦೭4. 


4 | ಪಶುಸಂಗೋಪನೆ ಇಲಾಖೆಯ § kui F 
wd ಅಧೀಸದಲ್ಪ ಬರುವ ನಿಗಮ / ವಿಳಾಸ ದೂರವಾಣಿ ಸಂಖ್ಯೆ. ಇ-ಮೇಲ್‌ ವಿಳಾಸ fr 
ಪಂ; ಮಂಡಳಗಳ ಏವರ ನಪಕಂಥ 
ಸಂಘಗಳ ಸಂಖ್ಯೆ. 
ik ಕರ್ನಾಟಕ ಕುರಿ ಮತ್ತು ಉಣ್ಣೆ ಕುರಿ ಭವನ. mdkswdcl@gmail.com 5೦೦ 
ಅಭವೃಧ್ಧಿ ನಿಗಮ ನಿಯಮಿತ, ಪಶುವೈದ್ಯಕೀಯ ಕಾಲೇಜು ಆವರಣ, 234142೨6, 
ಹೆಬ್ಬಾಳ, 2343294 
ಬೆಂಗಳೂರು-56೦ ೦24. 
2 ಕರ್ನಾಟಕ ಜಾನುವಾರು ಪಶುಪಾಲನಾ ಮೆತ್ತು ಪಶುವೈದ್ಯ ಸೇವಾ pdkida@yahoo.com - 
ಅಭವೃದ್ಧಿ ಸಂಸ್ಥೆ, ಇಲಾಖೆ, ೦8೦-23414988 
3 ನೇ ಮಹಡಿ, 
ಪಶುಪಾಲನಾ ಭವನ, ಹೆಬ್ಬಾಳ, 
ಬೆಂಗಳೂರು-56೦ ೦೦೭4. 
3.1] ಕರ್ನಾಟಕ ಸೆಹಕಾರ ಕುಕ್ಕುಟ ಸಂ,52, `ಕ್ಷೀನ್ಸ್‌'ರಸ್ತೆ. ೦8೦-2228 mdkcpfbangalore @gmail-com 187 
ಮಹಾಮಂಡಳ.ನಿ. ದಂಡು ಪಶು ಅಸ್ಪತ್ರೆ ಅವರಣ. 2೭18. 
ಬೆಂಗಳೂರು. ಬೆಂಗಳೂರು-56೦ ೦5೦. 
4. | ಕರ್ನಾಟಕ ಸಹಕಾರ ಕುರಿ ಕರ್ನಾಟಕ ಸ್ಟೇಟ್‌ ಆಗ್ರೋ ಕಾರನ್‌ 080-29781030 kcsgf2016@yahoo.com 308 
ಮತ್ತು ಮೇಕೆ ಪ್ರೈವೇಟ್‌ ಅಮಿಟಿಡ್‌ನ ಕಟ್ಟಡ, & 
2೨731075 


ಅನುಬಂಧ -2 


ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲ ಹಾಅ ಜಾರಿಯಲ್ಲರುವೆ ಕೇಂದ್ರ ಸಕಾರದ 
« ಪುರಸ್ಸೃತ/ಪ್ರಾಯೋಜಿತ/ಇತರೆ ಕಾರ್ಯಕ್ರಮಗಳ ನಿಗದಿಯಾದ ಹಾಗೂ ಜಡುಗಡೆಯಾದ ಅನುದಾನದ ವಿವರ 


(ರೂ. ತೊಕಟಗಳಲ್ರ) 


ಸ ಯೋಜನೆಯ ಹೆಸರು ಮತ್ತು ಬೆಕ್ಟಶೀರ್ಷಿಕೆ ನಿಗದಿಯಾದ ಅನುದಾನ ಬಡುಗಡೆ 

1 2 [=] [=] 
ಕೇಂದ್ರೆ ಪುರಸ್ಥೆ ತ ಯೋಜನೆಗಳು 

1 [2403-00-i01-0-2 59.84 55.67 
ಜಾನುವಾರು ರೋಗಗಳ ನಿಯಂತ್ರಣ 
(ಕೇಂದ್ರ 6೦:ರಾಜ್ಯ 4೦) 

2 |2403-00-106-0-083 16.66 14.00 
ರಾಷ್ಟೀಯ ಹಾಸುವಾರು ಮಿಷನ್‌ 
(ಕೇಂದ್ರ 60% ರಾಜ್ಯ40%) 

3 |2403-00—™N3-0-02 (ಈರ:ರರಿ) 3.95 283 
ಮಾದರಿ ಸಮೀಕ್ಷೆ ಯೋಜನೆ, ಹಾಲು, ಮಾಂಸ,ಮೊಲ್ಟೆ 
ಮತ್ತು ಉಣ್ಣೆ ಉತ್ಪನ್ನಗಳು 

4 [2408-00004 11.17 11.17 
ಜಾನುವಾರು ಗಣತಿ(ಕೇಂದ್ರ 1೦೦%) 

5 |2404-00-102-0-08 0.01 0.00 
ರಾಷ್ಟ್ರೀಯ ಜಾನುವಾರು ತಳ ಸಂವರ್ಧನಾ ಯೋಜನೆ 
ರಾಜ್ಯವಲಯ ಕಾರ್ಯಕ್ರಮಗಳು 

6 [ರಾಷ್ಟ್ರೀಯ ಗೋಕುಲ್‌ ಮಿಷನ್‌ 2೦೨9.04 756.47 
ಎನ್‌.ಎ.ಐಫ್‌.ಸಿ.ಸಿ (ಹವಮಾನ ಬದಲಾವಣಿ ಯೋಜನೆ) 1474 4೦೨.8 

8 ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ` ಯೋಜನೆ 1943.64 [ 
(ಎನ್‌.ಎ.ಡಿ.ಸಿ.ಪಿ) 

© |2403-00-00-0-01 98.17 98.17 
ನಿರ್ದೇಶನ ಮತ್ತು ಆಡಳತ 

10 |2403-00-೦೦1-೦-೦4 ಅನುಸೂಚಿತ ಜಾತಿಗಳೆ ಉಪ 8.07 8.07 
ಯೋಜನೆ ಮತ್ತು ಬುಡಕಟ್ಟು ಉಪ ಯೋಜನೆ ಕಾಯ್ದೆ 
2೦13 ರಡಿ ಬಳಕೆಯಾಗದೆ ಇರುವ ಮೊತ್ತ 

1 |2403-00-101-0-06 33,79 33.79 
ಪಶು ಆರೋಗ್ಯ ಸಂಸ್ಥೆ ಮತ್ತು ಪಶುವ್ಯೆದ್ಯಕೀಯ ಜೈವಿಕ 
ಮತ್ತು ಜಿಕಿತ್ಸಕ ಪ್ರಯೋಗ ಶಾಲೆ,.ಬೆಂಗಳೂರು. 

12 |S408-C00-0T8 0.32 0.32 


ನಾಗರೀಕ ಕಾಮಗಾರಿಗಳು 


2403-0070206 
ಜಾನುವಾರು ಸಂವರ್ಧನಾ ಕ್ಷೇತ್ರಗಳು ಮತ್ತು ತರಬೇತಿ 
ಕೇಂದ್ರಗಳು 


58.51 


58.51 


14 ]2403-00-102-2-40 ಪಿಂಜ್ರಾಪೋಲ್‌ 4.50 4.50 
ಮತ್ತು ದೋಶಾಲೆಗಳಗೆ ನೆರವು 

15 [2408-0008001 7.97 7.97 
ರಾಜ್ಯುಕುಕ್ಸುಟ ಸಾಕಣೆ ಕ್ಷೇತ್ರಗಳು 

ಎಕ್ಷಾ: ಶೀತ 

16 |2408-00-04-0-02 21.10 21.10 
ಕರ್ನಾಟಕ ಕುರಿ ಮತ್ತು ಉಣ್ಣಿ ಅಭವೃದ್ಧಿ ನಿಗಮ ನಿಯಮಿತ 

17 |2408-00-104-0-12 17.11 17.11 
ಕುರಿ ಮತ್ತು ಮೇಕೆಗಳ ಆಕಸ್ಮಿಕ ಸಾವಿಗೆ ಕುರಿ 
ಮಾಲೀಕರಿಗೆ ಅನುಗ್ರಹ ಕೊಡುಗೆ ಯೋಜನೆ 

8 |54ರತ-ರರ್‌ರರ-ರರ 1.76 1.76 
ಹೆಂದಿ ಸಂವರ್ಧನೆ ಕ್ಷೇತ್ರಗಳು 

19 2408-0010900 3.92 3.92 
ಪಶುವೈದ್ಯಕೀಯ ಶಿಕ್ಷಣ ಮತ್ತು ತರಬೇತಿ 

20[2403-00~370-01 ಪೆಪುಸಂಗೋಪನೆಯ 2.99 2.99 
ಸಂಖ್ಯಾ 'ಸಂಗ್ರಹ ಮತ್ತು ಪಶು ಸಂಪತ್ತಿನ ಗಣತಿ 

21 [2403-0೦-113-0-೦-೦6 ಪಶುವೈದ್ಯಕೀಯ ಮತ್ತು 118.97 118.97 
ಪ್ರಾಣಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಸ್ಥಾಪನೆ 

252408009500 11.00 11.00 
ಪಶು ಸಂಗೋಪನೆ ಸಹಕಾರಿ ಸಂಘಗಳಗೆ ಅನುದಾನಗಳು 

23 |[2403-00-800-0-40 0.00 0.00 
ಖಾಅ ಹುದ್ದೆಗಳಗೆ ಅನುದಾನ 

24|2403-00-800-0-60 0.50 0.00 
ಕರ್ನಾಟಕ ಸೇವಾ ಅಧಿನಿಯಮಗಳ ಖಾತರಿ ಅಡಿಯಲ್ಲ 
ಪಾವತಿಗಳು 

25|2404-0602-0-03 0.01 0.00 
ರಾಷ್ಟ್ರೀಯ ಜಾನುವಾರು ತಳ ಸಂವರ್ಧನಾ ಯೋಜನೆ 

26 |2404-00-191-1-16 9.00 9.00 
ಮಹಿಳೆಯರಿಗಾಗಿ ಪಶುಸಂಗೋಪನಾ ಕಾರ್ಯಕ್ರಮ 

27 |2404-00-191-1-17 1353.27 1353.27 


ಹಾಲು ಉತ್ಪಾದಕರಿಗೆ ಉತ್ತೇಜನ 


28 


4403-00~101-0-02 
ಆರ್‌.ಐ.ಡಿ.ಎಫ್‌ ಯೋಜನೆಯಡಿ ಪಶುವೈದ್ಯಕೀಯ 
ಸಂಸ್ಥೆಗಳ ಕಟ್ಟಡ ನಿರ್ಮಾಣ 


52.62 


52,62 


29 


4408-000 
ಶಿಕ್ಷಣ. ವಿಸ್ತರಣೆ ಮತ್ತು ಸಂಶೋಧನೆ 
ಕೆ.ವಿ.ಎ.ಎಫ್‌.ಎಸ್‌.ಯು. ಜೀದರ್‌ 


47.30 


47.30 


30 


4408-0010208 
ಪಶುವೈದ್ಯಕೀಯ ಸಂಸ್ಥೆಗಳ ಕಟ್ಟಡ ನಿರ್ಮಾಣ ಮತ್ತು 
ನಿರ್ವಹಣಿ 


8.00 


8.00 


ಅಲ್ಲಾ ಪಂಚಾಯತ್‌ ಕಾರ್ಯಕ್ರಮಗಳು 


31 


2403-00-101-0-26 
ಕಾರ್ಯಕಾರಿ ಸಿಬ್ಬಂದಿ 


85.54 


85.54 


32 


2403-00-101-0-27 
ಔಷಧಿಗಳು ಮತ್ತು ರಸಾಯನಿಕ ಪದಾರ್ಥಗಳು ಮತ್ತು 
ಪಾಮದ್ರಿಗಳ ಸರಬರಾಜು 


39.30 


39.30 


33 


2403-00-101-0-28 
ಕಟ್ಟಡಗಳ ನಿರ್ವಹಣಿ 


16.35 


16.35 


34 


2403-00-101-0-30 
ವಿಸ್ತರಣಾ ಘಟಕಗಳ ಬಲಪಡಿಸುವಿಕೆ 


6.64 


6.64 


3ರ 


2403-00-10 0-35 
ಜಾನುವಾರು ತಳ ಸಂವರ್ಧನಾ ಕೇಂದ್ರ 


0.01 


0.01 


36 


2403-0008037 
ಗಿರಿರಾಜ ಹಾಗೂ ಇತರೆ ಹಕ್ಕಗಳ ಸಾಕಾಣಿಕೆ 


5.46 


5.46 


ತಾಲ್ಲೂಕು ಪಂಚಾಯತ್‌ ಕಾರ್ಯಕ್ರಮಗಳು 


87 


24038-000061 ಗ್ರಾಮೀಣ 
ಪಶುವೈದ್ಯ ಶಾಲೆಗಳನ್ನು ತೆರೆಯುವುಯು ಮತ್ತು ಅವುಗಳನ್ನು 
ತಾಲ್ಲೂಕು ಮಣ್ಟದ ಔಷಧಾಲಯಗಳನ್ನಾಗಿ 
ಮೇಲ್ದರ್ಜೆಗೇರಿಸುವುದು 


549.69 


549.69 


38 


2408-00-01-0-63 
ಜೀವ ವೈದ್ಯ ತ್ಯಾಜ್ಯ ವಸ್ತುಗಳ ವಿಲೇವಾರಿ 


2.26 


2.26 


39 


2403-00-101-0-64 
ಗೊಡ್ಡು/ಬಂಜೆ ಜಾನುವಾರು ಶಿಬರಗಳ ವ್ಯವಸ್ಥೆ 


6.02 


6.02 


ಅನುಬಂಧ -3 


ಕರ್ನಾಟಕ ಕುರಿ ಮತ್ತು ಉಣ್ಣಿ ಅಭವೃಧ್ಧಿ ನಿಗಮ ನಿಯಮಿತ, ಹೆಬ್ಬಾಳೆ, ಬೆಂಗಳೂರು 


ಕೆಳಕಂಡಂತೆ ಮೊತ್ತವನ್ನು ನಿಶ್ಚಿತ ಠೇವಣಿಯಲ್ಲ ಹಣ ತೊಡಗಿಸಿದ್ದು, ವಿವರ ಈ ಕೆಳಕಂಡಂತೆ ಇರುತ್ತದೆ. 


ಕ್ರಸ. | ಯೋಜನೆಗೆ ಕಾಂ್ದುರಿಸಿದ ಯೋಜನೆಯ ವಿವರ 
ಮೊತ್ತ 
1 'ರೊ.166.೦ರ`ಆಕ್ಷಣೆಳು] ಸಂಕಷ್ಣದಲ್ಲರುವ 5ರ೦`ಕುರ್‌`ಮತ್ತು ಉಣ್ಣಿ "ಉತ್ಪಾದಕರ ಸಹಕಾರ `ಸಂಘೆಗಳಗೆ `ಒಂದಾವರ್ತಿ ಪ್ರೋತ್ಸಾಹ ಧನವಾಗಿ 
(ಬಡ್ಡಿ ಸೇರಿ) ರೂ.25.೦೦ ಕೋಟಗಳಲ್ಲ ಅನುದಾನ ವನ್ನು ಬಡುಗಡೆ ಮಾಡಿದ್ದು, 3೦೭ ಸಂಘಗಳಗೆ ನೀಡಲಾಗಿದೆ. ಉಳದ 198 
ಸಂಘಗಳಗೆ ಡ ವರ್ಷಗಳ ಲೆಕ್ಕ ಪರಿಶೋಧನಾ ವರದಿಗಳನ್ನು ಸಲ್ಲಸಿದ ಸಂತರ ಒಂದಾವರ್ತಿ ಪ್ರೋತ್ಸಾಹ ಧನವನ್ನು 
ಪಾವತಿಸಲು ಕ್ರಮ ಕೈಗೊಳ್ಳಲಾಗುವುದು. ಸದರಿ ಮೊತ್ತವನ್ನು ನಿಗಮದ 41ನೇ ಆಡಳತ ಮಂಡಳಿಯ ತೀರ್ಮಾನದಂತೆ 
ಅಲ್ಪಾವಧಿ ನಿಶ್ಲಿತ ಶೇವಣಿಯಲ್ಲಡಲಾಗಿದೆ. 

2 ರೊ.405.0೦ ಬಕ್ಷಗಳು ರಾಣಿಚೆನ್ನೊರು ಮತ್ತು ಹೊಸಪೇಟಿಗಳಲ್ಪ ಉಣ್ಣೆ ಸೆಂಸ್ಥರಣಾ ಘಟಕಗಳನ್ನು ಸ್ಥಾಪಿಸಲು ಒಟ್ಟು ರೊ.57ರ.೦೦ ಲಕ್ಷಗಳ 
ಅನುದಾನ ಚಡುಗಡೆಯಾಗಿದ್ದು, ಸದರಿ ಮೊತ್ತದಲ್ಲ ಹೊಸಪೇಟೆಯಲ್ಲ ಉಣ್ಣಿ ಸಂಸ್ಥರಣಾ ಘಟಕ ಸ್ಥಾಪಿಸಲು ಪಿವಿಲ್‌ 
ಕಾಮಗಾರಿಗಆಗಾಗಿ ರೂ.166.32 ಲಕ್ಷಗಳ ಅನುದಾನವನ್ನು, ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭವೃದ್ಧಿ 
ಸಂಫ್ಥೆ (ಕೆಆರ್‌ಐಡಿಎಲ್‌), ಬಳ್ಳಾರಿ ಇವರಿಗೆ ಬಡುಗಡೆ ಮಾಡಲಾಗಿದ್ದು, ಉಳದ ಮೊತ್ತದಲ್ಲ ರೂ.4೦5.೦೦ ಲಕ್ಷಗಳ 
ಮೊತ್ತವನ್ನು ಅಲ್ಲಾವಧಿ ನಿಶ್ಚಿತ ಠೇವಣಿಯಲ್ಲ ಇಡಲಾಗಿದೆ. ಯಂತ್ರೋಪಕರಣಗಳ ಪೂರೈಕೆಗಾಗಿ ಟೆಂಡರ್‌ ಪ್ರಕ್ರಿಯೆ 
ಚಾಲ್ರಯಟ್ಲದ್ದು. ಟೆಂಡರ್‌ ಪ್ರಕ್ರಿಯೆ ಪೂರ್ಣಗೊಂಡ ಸಂತರ ನಿಯಮಾನುಸಾರ ಅಸುಷ್ಠಾನಗೊಆಸಲಾಗುವುದು. 

3 ರೊ.20೦.೦೦ ಲಕ್ಷ ಕೇಂದ್ರೀಯ`ಚರ್ಮ ಸಂಶೋಧನಾ ಸಂಸ್ಥೆ ಚೆನೈ ನಿಂದ ಚರ್ಮ ಸಂಸ್ಥರಣಾ ಘಟಕ ಸ್ಥಾಪಿಸೆಲು ವಿಸ್ತ್ರತ ಯೋಜನಾ ವರದಿ 

ಚರ್ಮ ಸಂಸ್ಥರಣಾ ಘಟಕ" | (ಡಿಪಿಆರ್‌) ಕೆಹೆಚ್‌ಬಗೆ ಸಲ್ಲಕೆಯಾಗಿದ್ದು, ಸಿವಿಲ್‌ ಕಾಮಗಾರಿ ಮತ್ತು ಯಂತ್ರೋಪಕರಣಗಳಗೆ ಎಸ್ಟಿಮೇಟ್‌ 
ತಯಾರಿಸಲಾಗುತ್ತಿದ್ದು, ಯೋಜನೆಯನ್ನು ನಿಯಮಾನುಸಾರ ಅನುಷ್ಠಾಸಗೊಳಸಲಾಗುವುದು. ಆದ್ದರಿಂದ 41ನೇ ಆಡಳತ 
ಮಂಡಳ ಸಭೆಯ ಕಂಡಿಕೆ: 41.3 ರ ನಿರ್ಣಯದ ಪ್ರಕಾರ ಅಲ್ಲಾವಧಿ ನಿಶ್ಲಿತ ಠೇವಣಿ ಇಡಲಾಗಿದೆ. 

4 ರೊ.90.0೦ ಲಕ್ಷ ಬಐಂಡೊರು' ತಆ ಅಭವೃಧಿ ಕಾರ್ಯಕ್ರಮೆಕ್ಸಾಗಿ ಆಯ್ದೆಗೊಂಡ ಫಲಾನುಭವಿಗಳ ಹೊಂದಿರುವ`ಐಂಡೊರು ಹೆಣ್ಣು ಕುರಿಗಳಗೆ 

NLM ಜನಿಸಿದ ಮೊದಲನೇ ಸೂಅನ ಟಗರು ಮರಿಗಳಗೆ ಒಂದು ವರ್ಷ ಪೂರ್ಣಗೊಂಡ ಸಂತರ ಕಾರ್ಯಕ್ರಮವನ್ನು 
ನಿಯಮಾನುಸಾರ ಅನುಷ್ಠಾನಗೊಳಸಲು ಮೊತ್ತವನ್ನು ಕಾಂ್ಬುರಿಸಲಾಗಿದೆ. 

5 ರೊ.605.೦೦ ಲಕ್ಷ ಠೇ ಮೊತ್ತವನ್ನು ನಿಗಮದ'`ಷೇರು ಬಂಡವಾಳವನ್ನಾಗಿ `ಕಾಯಣ್ಣಾರಸಲಾಗಿದ್ದು, ಆದಾಯ ಬರುವೆ ಚೆಟುವೆಟಕೆಗಳಗೆ 


ನಿಗಮದ ಷೇರು 
ಬಂಡವಾಳ 


ಪಿನಿಯೋಗಿಸಲಾಗುವುದು. ಆದ್ದರಿಂದ 41ನೇ ಆಡಳತ ಮಂಡಳ ಸಭೆಯ ಕಂಡಿಕೆ: 41.3 ರ ನಿರ್ಣಯದ ಪ್ರಕಾರ ಅಲ್ಲಾವಧಿ 
ನಿಕ್ಲಿತ ಠೇವಣಿ ಇಡಲಾಗಿದೆ. 


ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳ.ನಿ. ಬೆಂಗಳೂರು 


1) ರೂ.139.21344 ಠೇವಣಿ ಇಡಲಾಗಿದೆ. 

2) ಠೇವಣಿ ಇಡಲು ಕಾರಣ, ಈ ಮಂಡಳಯ ವಿವಿಧ ನಿಧಿಗಳ ಹಂಚಿಕೆಗಾಗಿ ಠೇವಣಿ ಇಡಲಾಗಿದೆ.(ಈಠ ಮಹಾಮಂಡಳದ ಆಡಳತ ಮಂಡಳಯ 
ನಿರ್ದೇಶನದನಪ್ಪಯ ಅಪೆಕ್ಸ್‌ ಬ್ಯಾಂಕ್‌ನಲ್ಲ ಠೇವಣಿ ಇಡಲಾಗಿದೆ. 

3) ಈ ಹಣವನ್ನು ಮುಂಬರುವ ದಿನಗಳಲ್ಲ 
ಉಪಯೋಗಿಸಲಾಗುವುದು. 


ಕರ್ನಾಟಕ ಸಹಕಾರ ` ಕುಕ ಮತ್ತು ಮೇಕೆ ಸಾಕಾಣಿಕೆದಾರರ ಸಂಘಗಳ ಮಹಾಮಂಡಳ, ಹೆಬ್ಬಾಳ, ಬೆಂಗಳೂರು 


ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ 'ನಿ., ಬೆಂಗಳೂರು ಇದರ ಶಾಖೆಗಳಲ್ಲ ರೂ.1.62 ಕೋಟ ಹಣವನ್ನು ನಿಬರ ಶೇವಣಿಯಲ್ಲ (ಎಫ್‌.ಡಿ) 
ಇಟ್ಟಿರುತ್ತದೆ. ಮಹಾಮಂಡಳದ ಚಾಲ್ತಯಲ್ಲರುವ ಈ ಕೆಳಕಂಡ ಯೋಜನೆಗಆಗೆ ಅನುದಾನವನ್ನು ವಿನಿಯೋಗಿಸಲಾಗುವುದು. 
1 ಆಥಧನಿಕ ಕಸಾಯುಖಾನೆ ಸ್ಥಾಪನೆ. 
2. 7ರ ಕೃಷಿ ಮಾರುಕಟ್ಟೆಗಳಲ್ಲ ಕುರಿ ಮತ್ತು ಮೇಕೆ ವೈಜ್ಞಾನಿಕ ಮಾರುಕಟ್ಟಿ ನಿರ್ಮಾಣ ಈ ಯೋಜನೆಗಳು ಪ್ರಗತಿ ಹಂತದಳಲದ್ದು, ಪ್ರಗತಿ ಕಾರ್ಯವನ್ನು 
ಅನುಸರಿಸಿ ಹಣ ಬಡುಗಡೆ ಮಾಡಲಾಗುತ್ತಿದೆ. 


